ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಕರ ಹೆಸರು : ಶ್ರೀ ಅ. ದೇವೇಗೌಡ (ಪದವೀಧರರ ಕ್ಷೇತ್ರ 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ : 131 
ಉತ್ತರ ದಿನಾಂಕ p ಈ 16.07,2019 

ಷ್‌ ತ್ತರ 


OEE 


ತುಮಕೂರು ಕ್ಸ್‌ ಸಣ್‌ ತಾಲ, 
ಹುಲಿಯೂರುದುರ್ಗ ಹೋಬಳಿ “ಡಿ” ಹೊಸಹಳ್ಳಿ 


ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಶುದ್ಧ 
ಕುಡಿಯುವ . ನೀರಿನ . ಘಟಕವನ್ನು 


ಅಳವಡಿಸಲಾಗಿರುವ ಹಳ್ಳಿಗಳು ಎಷ್ಟು; 
(ಹಳ್ಳಿವಾರು ಸಂಪೂರ್ಣ ವಿವರ ನೀಡುವುದು) 


ಪವರ ಕ್‌ ನಗರ್‌ ಮ್ಯಾ 


ಹುಲಿಯೂರುದುರ್ಗ ' ಹೋಬಳಿ “ಡಿ” ಹೊಸಹಳ್ಳಿ ಸ 
ಗ್ರಾಮ. ಪಂಚಾಯತಿ ವ್ಯಾಪ್ತಿಯ 02- ಗ್ರಾಮಗಳಾದ ಹ ; 


ಮಾದಗೋನಹಳ್ಳಿ ಮತ್ತು 'ಮಾದಪ್ಪನಹಳ್ಳಿಗಳ ಜನರಿಗೆ 
1000 LPH ಪೂರೈಸುವ ಶುದ್ಧ. ಕುಡಿಯುವ ನೀರನ 


ಘಟಕವನ್ನು ಸ್ಥಾಪಿಸಲಾಗಿದೆ. 


ಆ) 


“ಡ್‌ ಹೂಸಹ್ಳ್‌ ಗ್ರಾಮ ಪಂಚಾಯತಿ ವ್ಯಾಪ್ತಿಯಡಿ 
ಬರುವ ಮಾದುಗೋನಹಳ್ಳಿಗೆ ಶುದ್ಧ ಕುಡಿಯುವ 
ನೀರಿನ " ಘಟಕಗಳನ್ನು ಸ್ಥಾಪಿಸಲಾಗಿದೆಯೇ; 
ಇಲ್ಲದಿದ್ದಲ್ಲಿ, ಸ್ಯಾಪಿಸಲಾಗುವುದು ಯಾವಾಗ; 


| (ವಿವರ ನೀಡುವುದು) 


ತುಮಕೂರು ಜಲ್ಲೆ ಕುಣಿಗಲ್‌ ತಾಲ್ಲೂಕು! 
ಹುಲಿಯೂರುದುರ್ಗ ಹೋಬಳಿ “ಡಿ”. ಹೊಸಹಳ್ಳಿ 
ಗ್ರಾಮ . ಪಂಚಾಯತಿಯ 'ಮಾದುಗೋನೆಹಳ್ಳಿ 


ಗ್ರಾಮದಲ್ಲಿ ಸ್ಥಾಪಿಸಲಾಗಿರುವ ಶುದ್ಧ "ಕುಡಿಯುವ ಹ 
ನೀರಿನ ಘಟಕದಂದ ಆ ಗ್ರಾಮದ ಜನರಿಗೆ. 1000 ನ 


LPH ಶುದ್ಧ ಕುಡಿಯುವ: ನೀರನ್ನು ಪೂರೈಸಲಗುತ್ತಿದ. 


ಇ) 


[ಹಾಡ್‌ಗಾನಷ್ಥ್‌ ಗಾವದ್ನ್‌ರವ ಮಗ್‌ಷ್ಟ 


ಹಾಗೂ ಒಟ್ಟು-ಜನ ಸಂಖ್ಯೆ ಎಷ್ಟು? (ಸಂಪೂರ್ಣ 
ವಿವರ ನೀಡುವುದು) 


ಪವಕೂರು ಹ್ತ ಗ ಘ್ಲೂಕ 
ಹುಲಿಯೂರುದುರ್ಗ ಹೋಬಳಿ, “ಡಿ” ಹೊಸಹಳ್ಳಿ 
ಗ್ರಾಮ . ' ಪಂಚಾಯತಿಯ ಮಾದುಗೋನಹಳ್ಳಿ 
ಗ್ರಾಮದಲ್ಲಿ "160 ಮನೆಗಳಿದ್ದು, 133 ಪರಿಶಿಷ್ಠ ಜಾತಿ 
ಹಾಗೂ 470 ಸಾಮಾನ್ಯ ವರ್ಗದವರನ್ನೊಳಗೊಂಡ 
603 ಜನರಿದ್ದಾರೆ. 


ಸರಸಾಕನೀಸನೈಇ 37 ಗಾನಾಸ0 


(ಕೃಷ್ಣ ಬೈ ೈರೇಗೌಡ) ; 

ಗ್ರಾಮೀಣಾಭಿವೃದ್ಧಿ ಮತ್ತು ಫಯ ರಾಜ್‌ ಚಿವರು 
ಕೃಪ್ಪಬೈ ಚೈರೇಗೌಡ ' ಯ 

'ನೂನ್ಸ್‌ ಗ್ರಾಸ. ತು ರಂಯತ್‌ಡಸ್‌ 


